ಕರ್ನಾಟಕ ವಿಧಾನ ಪರಿಷತ್ತು 


1.- ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ K 1407 

2. ಮಾನ್ಯ ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ಕೆ. ರಾಥೋಡ್‌ 

3. ಉತ್ತರಿಸಬೇಕಾದ ದಿನಾಂಕ : 23.03.2021 

4. ಉತ್ತರಿಸುವ ಸಚಿವರು * ಮಾನ್ಯ ಪೌರಾಡಳಿತ -ಮತ್ತು ಸಕ್ಕರೆ ಸಚಿವರು 
3 ಪ್ರಕ _ ಉತರ 
ಸಂ ದ್‌ | pe) 


(9) | ರಾಜ್ಯದಲ್ಲಿರುವ ಯಾವ ಯಾನ ಸಕ್ಕರೆ [ಕೇಂದ್ರ ಸರ್ಕಾರವು 2016-17ನೇ ಸಾಲಿನಿಂದ ಸರಕು 
ಕಾರ್ಲಾನೆಗಳಿಂದ , ಎಷ್ಟು ಸುಗರ್‌ |ಮೃತ್ತು ಸೇವಾ ತೆರಿಗೆಯನ್ನು (057) ಜಾರಿಗೆ ತಂದ 


ಸೆಸ್‌ನ್ನು, ಪಡೆಯಲಾಗಿದೆ; (ವಿವರ | ನಂತರ ರಸ್ತೆಕರ ಯೋಜನೆಯು 
ಒದಗಿಸುವುದು) : ರದ್ದಾಗಿರುವುದರಿಂದ ' ವಾಣಿಜ್ಯ ತೆರಿಗೆ ಇಲಾಖೆಯು 
ಸಕ್ಕರೆ ಕಾರ್ಲಾನೆಗಳಿಂದ ರಸ್ತೆ ಕರವನ್ನು 


ಸಂಗಹಿಸುತ್ತಿಲ್ಲ. ಅದಕ್ಕೂ ಪೂರ್ವದಲ್ಲಿ: ಸಕ್ಕರೆ 
ಕಾರಾನೆಗಳು ನುರಿಸುವ ಪ್ರತಿಟನ್‌ ಕಬ್ಬಿಗೆ 
ರೂ.5/-. ರಂತೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ 
ರಸ್ತೆಕರ ಸಂಗ್ರಹಿಸಿ ಸರ್ಕಾರಕ್ಕೆ ಪಾವತಿಸಲಾಗುತ್ತಿತ್ತು. 


; ಹಿಂದಿನ ವರ್ಷಗಳಲ್ಲಿ ಅಂದರೆ, 2016-17ನೇ 

ಸಾಲಿನವರೆಗೆ ಸಂಗ್ರಹಿಸಿರುವ ಮೊತ್ತ ರೂ.62.58 
ಕೋಟಿಗಳು ಸರ್ಕಾರದಲ್ಲಿ ಬಾಕಿ ಉಳಿದಿರುತ್ತದೆ. 
ಸರ್ಕಾರವು ಆಯವ್ಯಯದಲ್ಲಿ" ಪ್ರತಿ ವರ್ಷ 
ಅನುದಾನದ ರೂಪದಲ್ಲಿ ಈ ಮೊತ್ತವನ್ನು ಬಿಡುಗಡೆ 
ಮಾಡುತ್ತದೆ. 


(ಅ) ಸುಗರ್‌  ಸೆಸನಿಂದ ಇ ಅಭಿವೃದ್ಧಿ|2020-21ನೇ . ಸಾಲಿನಲ್ಲಿ ಕೋವಿಡ್‌-19 
ಪಡಿಸಿರುವ ರಸ್ಸೆಗಳಾವುವು? (ವಿವರ ಕಾರಣದಿಂದಾಗಿ ಸರ್ಕಾರದಿಂದ ಈ ಯೋಜನೆಗೆ 
ಒದಗಿಸುವುದು). - | ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲದೇ 
ಇರುವುದರಿಂದ ಈ ಸಾಲಿನಲ್ಲಿ ಶುಗರ್‌ ಸೆಸ್‌ನಿಂದ 
ಯಾವುದೇ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿರುವುದಿಲ್ಲ. 


ಸಿಐ 28 ಎಸ್‌ಜೆಎಫ್‌ 2021 


Le 
(ಎನ್‌.ನಾಗರಾಜು.ಬಿಂ.ಟಿ.ಬಿ.) 


ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


